' ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 595(623) 


ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸುವ ಸಚಿವರು 


ಶ್ರೀ ಕೆ.ಟ.ಶ್ರೀಕಂಠೇಗೌಡ (ಪದವೀಧರರ ಕ್ಷೇತ್ರ 
14.12.2020 


ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಬಗ್ಗೆ ಸರ್ಕಾರದ ನಿಲುವೇನು? (ವಿವರ 


ನೀಡುವುದು) 


ಕ್ರಸಂ. ಪಕ್ನೆ [ ಉತ್ತರ 

ಅ ಅನುದಾನಿತ ಶಾಲಾ ಕಾಲೇಜುಗಳ | ಶ್ರೀ ಬಸವರಾಜು ಹೊರಟ್ಟಿ ರವರ ಅಧ್ಯಕ್ಷತೆಯಲ್ಲಿ 
ಶಿಕ್ಷಕರು/ಉಪಸ್ಯಾಸಕರ ಕಾಲ್ಪನಿಕ ವೇತನ ಬಡ್ತಿ' | ಸಮಿತಿಯನ್ನು ದಿನಾಂಕ:೨೫.೦೯. ೨೦೧೪ರಂದು 
ಬಗ್ಗೆ ಬಸವರಾಜ ಹೊರಟ್ಟಿರವರ ನೇತೃತ್ವದಲ್ಲಿ | ರಚಿಸಲಾಗಿತ್ತು. ಆರ್ಥಿಕ ಪರಿಣಾಮಗಳನ್ನು ಕರಾರುವಕ್ಕಾಗಿ 
ಸಮಿತಿಯನ್ನು ಯಾವಾಗ ರಚಿಸಲಾಯಿತು; [ನಿರ್ಣಯಿಸುವ ಸಲುವಾಗಿ ಈ ಸಮಿತಿಯನ್ನು 
ಪುನರುಜ್ಜೀವನಗೊಳಿಸಿ ದಿನಾಂಕ೧೧.೦೭ ೨೦೧೭ರಂದು 

- ವಿಶೇಷ ಸಧನ ಸಮಿತಿಯನ್ನು ಪುನರ್‌ ರಚಿಸಲಾಗಿದೆ. 
[3 ಸದರ ಸಮಿತಿಯು ಸರ್ಕಾರಕ್ಕೆ ವರದಿ ಸಾವನ ಸಮಿತಿಯು ದಿನಾಂಕ:೧೭.೦೩.೨೦೧೫ ಮತ್ತು 

ಯಾವಾಗ; 4 ೦೬೦೨.೨೦೧೮ರಂದು ೦೨ ವರದಿಗಳನ್ನು ಸಲ್ಲಿಸಿದೆ. 
ಇ ಈ ಸಮತಿಯ ವರದಿಯನ್ನು ಜಾರಿ ಮಾಡುವ | ಅನುದಾನ ಸಂಹಿತೆಯ ಪ್ರಕಾರ ಇನುರಾನಕ್ಯೂಳವನ್ನ 


ಸಿಬ್ಬಂದಿಗೆ ಅನುದಾನ ದೊರೆತ ದಿನಾಂಕದಿಂದ ಮಾತ್ರ 
ಕನಿಷ್ಠ ವೇತನ ನಿಗದಿ ಮಾಡಬೇಕು ಹಾಗೂ ಹಿಂದಿನ 
ಸೇವಾವಧಿಯನ್ನು ಯಾವುದೇ ಸೇವಾ ಸೌಲಭ್ಯಕ್ಕೆ 
ಪರಿಗಣಿಸುವಂತಿಲ್ಲ. ಈ ಸಂಬಂಧ ಸರ್ಕಾರವು 
ದಿನಾಂಕ:೦೧.೦೬೧೯೯೫ರಿಂದಲೇ ಪೂರ್ವಾನ್ವಯವಾಗಿ 
ಜಾರಿಗೆ ಬರುವಂತೆ ಕರ್ನಾಟಕ ಖಾಸಗಿ ಅನುದಾನಿತ 
ಶೈಕ್ಷಣಿಕ ಸಂಸ್ಥೆಗಳ ಸಿಬ್ಬಂಧಿಗಳ (ವೇತನ, "ನಿವೃತ್ತಿ ವೇತನ 
ಮತ್ತು ಇತರೆ ಸೌಲಭ್ಯಗಳ ನಿಯಂತ್ರಣ) ಅಧಿನಿಯಮ 
೨೦೧೪ನ್ನು ಜಾರಿಗೆ ತರಲಾಗಿದೆ. 
ಈ ಅಧಿನಿಯಮವನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳ 
ಸಿಬ್ಬಂಧಿಗಳು ಪ್ರಶ್ನಿಸಿರುವ ರಿಟ್‌ 
೨೧೨೧೬/೨೦೧೪ ಮತ್ತು ೧೪೩೦೭/೨೦೧೪ ಮತ್ತು 
ತತ್ತಬಂಧದ ಪ್ರಕರಣಗಳಲ್ಲಿ ಮಾನ್ಯ ಉಚ್ಚನ್ಯಾಯಾಲಯವು 
ದಿನಾಂಕ:೧೦.೦೭. ೨೦೧೫ರಂದು ನೀಡಿದ ತೀರ್ಪಿನಲ್ಲಿ 


ಅರ್ಜಿಗಳಾದ 


ಸದರಿ ಅಧಿನಿಯಮವನ್ನು “struck down” 
ಮಾಡಿರುತ್ತದೆ. 

ಮೇಲಿನ ಮಾನ್ಯ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ 
ಸರ್ಕಾರವು ಮಾನ್ಯ ಉಚ್ಚ ನ್ಯಾಯಾಲಯ, ಬೆಂಗಳೂರು 
ಇಲ್ಲಿ ರಿಟ್‌ ಅಪೀಲು ಸಂಖ್ಯೆ೨೪೭೬/೨೦೧೫ ಮತ್ತು 
೨೪೬೭/೨೦೧೫ನ್ನು ದಾಖಲಿಸಿದೆ. ಮೇಲಿನ ರಿಟ್‌ 


| ಮಾನ್ಯ ನ್ಯಾಯಾಲಯದಲ್ಲಿ ಬಾಕಿಯಿರುತ್ತದೆ.' ' 


| ಹೆಚ್ಚುವರಿ ಮೊತ್ತವಾಗುತ್ತದೆ.ಈ ಅನುಕೂಲ ಪಡೆಯುವ 


ಅರ್ಜಿಗಳಲ್ಲಿ ನೀಡಿದ ತೀರ್ಪಿಗೆ 
ದಿನಾಂಕ:೨೭.೧೧. ೨೦೧೫ರಂದು ತಡೆಯಾಜ್ಞೆ ನೀಡಿರುತ್ತದೆ. 


ಸದರಿ ತಡೆಯಾಜ್ಞೆಯು ಪ್ರಸ್ತುತ ಜಾರಿಯಲ್ಲಿದ್ದು, ಪ್ರಕರಣವು ! 
e ಮು ಬ್‌ A 


ಸಮಿತಿಯ ವರದಿ ಮತ್ತು ಇಲಾಖೆಗಳಲ್ಲಿನ ವಾಸ್ತವ | 
ಅಂಕಿಅಂಶಗಳನ್ನು ಪರಿಶೀಲಿಸಲಾಗಿ,ಹಾಲಿ 
ನೀಡಲಾಗುತ್ತಿರುವ ವೇತನಕ್ಕೆ. ಅನುದಾನ ರಹಿತ 
ಅವಧಿಯನ್ನು ಪರಿಗಣನೆಗೆ ತೆಗೆದುಕೊಂಡು ವೇತನವನ್ನು 
ಪರಿಷ್ಠರಿಸಿದಲ್ಲಿ ಹೆಚ್ಚುವರಿಯಾಗಿ ವಾರ್ಷಿಕವಾಗಿ 
ರೂ.೩ರ೯.೮೭ಕೋಟಿಗಳ ಅನುದಾನವು ಬೇಕಾಗುತ್ತದೆ. 
ಆದರೆ, ಅವರಿಗೆ ಹಿಂಬಾಕಿ ಮತ್ತು ಪಿಂಚಣಿಗಾಗಿ ತಗಲುವ 
ಅಂದಾಜು ವೆಚ್ಚವು ಪ್ರಸ್ತಾಪಿತ ರೂ.೩ಿರ೯.೮೭ ಕೋಟಿಗಳಲ್ಲಿ 
ಒಳಗೊಂಡಿರುವುದಿಲ್ಲ. ಸದರಿ ಮೊತ್ತವಾದ 
ರೂ.೩೫೯.೮೭) ಕೋಟಿ ಒಂದು ವರ್ಷಕ್ಕೆ ಬೇಕಾದ | 


ಸಿಬ್ದಂದಿ ಪೂರ್ಣ ಸೇವಾವಧಿಯಲ್ಲಿ ಪಡೆಯುವ ಮೊತ್ತದ 
ಒಟ್ಟು ಮೊತ್ತದ ಲೆಕ್ಕಾಚಾರ ಇಲಾಖೆಗಳಲ್ಲಿ ಇನ್ನು 
ಆಗಿರುವುದಿಲ್ಲಹಾಗೆಯೇ ನಿವೃತ್ತಿ ಸೌಲಬ್ಧಗಳ ಒಟ್ಟಾರೆ 
ಆರ್ಥಿಕ ಹೊರೆ ರೂ.೧೬೩೭.೬೧ಕೋಟಿ ಗಳಾಗಿದ್ದುಇದರ 
ವರ್ಷವಾರು ಆರ್ಥಿಕ ಹೊರೆ ಸಹ ಲೆಕ್ಕಹಾಕಿರುವುದಿಲ್ಲ. ಈ 


ಎರಡೂ ಮೊತ್ತಗಳ ಮಾಹಿತಿಯನ್ನು 
ಸಂಗಹಿಸಲಾಗುತ್ತಿದೆ.ಅನುದಾನರಹಿತ ' ಸೇವಾವಧಿಯ ! 

j 
ಸಂಬಂಧ ನೀಡಬೇಕಾದ ವೇತನ ಬಾಕಿ ಮೊತ್ತ 


ರೂ.೩೦೮೩.೫೪' ಕೋಟಿಗಳೆಂದು ಅಂದಾಜಿಸಲಾಗಿದೆ. 
ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ, ಸಮಿತಿಯ 
ಶಿಫಾರಸ್ಸುಗಳನ್ನು ಜಾರಿಗೆ ತರುವಲ್ಲಿ ನಿರ್ದಿಷ್ಠ ನಿಲುವನ್ನು | 


ತಳೆಯಲು ಸರ್ಕಾರಕ್ಕೆ ಸಾದ್ಯವಾಗಿರುವುದಿಲ್ಲ. 
ಹ 


ವಸ್‌ 
(ವೌ. ಸುರೇಶ್‌ ಕುಮಾರ್‌) 
- ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ 


ಹಾಗೂ ಸಕಾಲ ಸಚಿವರು 


